ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ ಸೌಕೂರಿನ ಬಳಿ ವಾರಾಹಿ ನದಿಯಿಂದ ಕೈಗೊಳ್ಳುತ್ತಿರುವ ಏತ 
ನೀರಾವರಿ ಯೋಜನೆ ಕುರಿತು 


ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
1290 (1815) ಮಾನ್ಯ ಜಲಸಂಪನ್ನೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಿಕ ನೀರಾವರಿ ನಿಗಮದಿಂದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ ಸೌಕೂರಿನ ಬಳಿ 
ವಾರಾಹಿ ನದಿಯಿಂದ ಕೈಗೊಳ್ಳುತ್ತಿರುವ ಏತ ನೀರಾವರಿ ಯೋಜನೆಗೆ ತಗಲುವ ಅಂದಾಜು ವೆಚ್ಚ ಎಷ್ಟು; 
ಕಾಮಗಾರಿ ಪೂರ್ಣಗೊಳಿಸಲು ಅವಶ್ಯವಿರುವ ಅವಧಿ ಎಷ್ಟು; 


(ಆ) ಈ ಯೋಜನೆಯ ಎಲ್ಲಾ ತಾಂತ್ರಿಕ ಮಾಹಿತಿ ಜೊತೆಗೆ ಅಚ್ಚಕಟ್ಟು ಪ್ರದೇಶದ ಗ್ರಾಮವಾರು, ಸರ್ಮೆ 
ನಂಬರ್ವಾರು ಮಾಹಿತಿ ನೀಡುವುದು; 


(ಇ) ಯಶಸ್ವಿ ಗುತ್ತಿಗೆದಾರರೊಂದಿಗೆ ಒಪ್ಪಂದ ಕರಾರು ಮಾಡಿಕೊಳ್ಳಲಾಗಿದೆಯೇ; (ಪ್ರತಿ ನೀಡುವುದು) 


(ಈ) ಈ ಯೋಜನೆಯಲ್ಲಿ ನೀರು ಪಂಪ್‌ ಮಾಡಲು ಬಳಸುತ್ತಿರುವ ಪಂಪ್‌ಸೆಟ್‌ಗಳ ಸಾಮಥ್ಯ (ಗರಿಗಳಲ್ಲಿ) 
ಮತ್ತು ಸಂಖ್ಯೆ ಹಾಗೂ ಪೈಪ್‌ಗಳ ವ್ಯಾಸವೆಷ್ಟು ? (ವಿವರ ಒದಗಿಸುವುದು) 


